Wildlife Conservation Group 


ಮುಖಪುಟ 
ಕೆಂಪಿ ಚಿಟ್ಟೆಯ ಕಂಬಳಿ ಹುಳು 


© ವಿನೋದ್‌ ಕೆ. ಪಿ. 


ಸ್‌ 


W (COG Group 


ಸಂತೋಷ್‌ ರಾವ್‌ ಪೆರ್ಮುಡ 


ರಘುಕುಮಾರ್‌ ಸಿ 


ಶಶಿಧರಸ್ವಾಮಿ ಆರ್‌. ಹಿರೇಮಠ 


ಜೈಕುಮಾರ್‌ ಆರ್‌. 


- ಸಚಿನ್‌ ಬಿ. ಎಸ್‌. 


- ಕಾಂತರಾಜು ಡಿ. 
ಶಾಂಭವಿ ಎನ್‌. 


ಧನರಾಜ್‌ ಎಂ. 


ಹಯಾತ್‌ ಮೊ ಹಮ್ಮದ್‌ 


ಮುರಳಿ ಎಸ್‌. 
ಡಾ. ಮಧುಸೂಧನ ಹೆಚ್‌. ಸಿ 


ಡಾ.ದೀಪಕ್‌ ಭ., ಮೈಸೂರು 


© ಪವನ್‌ ಕುಮಾರ್‌ ಟಿ. ಎಸ್‌. ತ... 


ಸಾಮಾನ್ಯ ಹೆಸರು : Jackel jujube 


ವೈಜ್ಞಾನಿಕ ಹೆಸರು : 2121005 oenopolia 


ಅ ದೀಪಕ್‌ ಜಿ. ಎನ್‌. ಪುರಗಿ ಗಿಡ, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ 


ಸುಂಡ್ಲಿ ಗಿಡ, ಪುರಗಿ ಗಿಡ, ಕನ್ನರಿ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಈ ಗಿಡವು ಭಾರತ, 
ಚೀನಾ, ಮತ್ತು ಆಸ್ಟ್ರೇಲಿಯಾ ಮೊದಲಾದ ದೇಶಗಳಲ್ಲಿನ ಕುರುಚಲು ಕಾಡುಗಳಲ್ಲಿ ಕಂಡುಬರುತ್ತವೆ. 
ಸುಮಾರು 1.5 ಮೀಟರ್‌ ಎತ್ತರಕ್ಕೆ ಬೆಳೆಯುವ ಈ ಗಿಡದ ರೆ೦ಬೆಗಳು ಮುಳ್ಳುಗಳಿಂದ ಕೂಡಿದ್ದು ಪರ್ಯಾಯ 
ಸರಳ ಎಲೆ ವಿನ್ಯಾಸವನ್ನು ಹೊಂದಿದೆ. ಇದರ ಹೂಗಳು ಹಸಿರು ಬಣ್ಣದಲ್ಲಿರುತ್ತವೆ. ಹಾಗೂ ಹೊಳೆಯುವ 
ಹಣ್ಣುಗಳು ಕಪ್ಪಬಣ್ಣದಿ೦ದ ಕೂಡಿರುತ್ತವೆ. ಹಳ್ಳಿಗಾಡಿನಲ್ಲಿ ಬೆಳೆದ ಬಹುತೇಕ ಜನರು ಈ ಹಣ್ಣಿನ 
ರುಚಿಯನ್ನು ಸವಿದಿರುತ್ತಾರೆ. ಈ ಗಿಡದ ಬೇರುಗಳನ್ನು ನ೦ಜು ನಿರೋಧಕ ಮತ್ತು ಹೊಟ್ಟೆಯಲ್ಲಿ ಉರಿ 
ಮೊದಲಾದವುಗಳಿಗೆ ಆಯುರ್ವೇದ ಔಪಧಿಯಾಗಿ ಬಳಸುತ್ತಾರೆ. ಮಹಾರಾಷ್ಟದ ಕೊ೦ಕಣಿ ಜನಾ೦ಗವು ಈ 
ಗಿಡದ ಎಲೆಗಳನ್ನು ರುಬ್ಬಿ ಗಾಯಗಳಿಗೆ ಹಚ್ಚುತ್ತಾರೆ. 


4 ಕಾನನ -ಡಿಸೆ೦ಬರ್‌ 2021 


© BY-SA 4.0 


ಮುಟ್ಟಲಿ ೦೫ ಕ್‌ ಇಟ್ಟಕೊಂಡು । ನಾಶಿಕುನ 
ಕ್ಷಿ ರೂಫ್‌ ಸರ್ಗ 


ಭೂಮಿಯ ಜೀವ ವೈವಿಧ್ಯವು ಅತ್ಯಂತ ಕೌತುಕಮಯ ಹಾಗೂ ಅದ್ಭುತಗಳಿ೦ದ 
ಕೂಡಿದೆ. ಜೀವರಾಶಿಗಳ ಷೈಕಿ ಮಣ್ಣಿನಿಂದ ಮನೆಯನ್ನು ಕಟ್ಟೆಕೊ೦ಡು ಕೆಲವೇ ಕೆಲವು 
ಜೀವಿಗಳು ಜೀವಿಸುತ್ತವೆ. ಆದರೆ ಒಂದು ಪಕ್ಷಿಯೂ ಮಣ್ಣಿನಿಂದ ತನಗೆ ಅಗತ್ಯವಿರುವ 
ಆಕಾರದ ಮತ್ತು ಒಂದು ನಿರ್ದಿಷ್ಟವಾದ ಗಾತ್ರದ ಮನೆಯನ್ನು ಮರದ ಮೇಲೆ ಕಟ್ಟೆಕೊ೦ಡು 
ಅದರಲ್ಲಿ ಜೀವಿಸುತ್ತದೆಯೆ೦ದರೆ ನಂಬುತ್ತೀರಾ? ಹೌದು ನಂಬಲೇ ಬೇಕು. ಇಲ್ಲೊಂದು 
ಪಕ್ನಿಯಿದ್ದು, ಇದು ಮರದ ಮೇಲ್ಭಾಗದಲ್ಲಿ ಮಳೆ ಗಾಳಿಗೂ ಅಂಜದೇ ಸದೃಢವಾದ ಮಣ್ಣಿನ 
ಮನೆಯನ್ನು ಕಟ್ಟಿಕೊಂಡು ವಾಸಿಸುತ್ತದೆ. ಅದುವೇ 'ರೂಫಸ್‌ ಹಾರ್ನೆರೋ ಪಕ್ಷಿ' 
(ಫರ್ನೇರಿಯಸ್‌ ರುಪುಸ್‌). ಇದು 'ಫರ್ನಾರಿಡೆ' ಪ್ರಭೇದದ ಮಧ್ಯಮ ಗಾತ್ರದ ಪಕ್ಷಿಯಾಗಿದೆ. 
ಫರ್ನೇರಿಯಸ್‌ ಲ್ಯಾಟಿನ್‌ ಭಾಪೆಯಿ೦ದ ಬಂದಿದ್ದು, ಇದರರ್ಥ 'ಓವನ್‌' ಅಥವಾ ಒಲೆ 
ಎಂದು. ಇವುಗಳು ಹೆಚ್ಚಾಗಿ ಪೂರ್ವ ದಕ್ಷಿಣ ಅಮೆರಿಕಾದಲ್ಲಿ ವಾಸಿಸುತ್ತವೆ. ಇದು 
ಅರ್ಜಿ೦ಟೀನಾ ಹಾಗು ಉರುಗ್ವೆ ದೇಶಗಳ ರಾಪ್ಟಪಕ್ಷಿಯೂ ಆಗಿದ್ದು, ಇದನ್ನು 'ಕೆಂಪು 
ಓವನ್ಪರ್ಡ್‌' ಎಂದು ಕರೆಯಲಾಗುತ್ತದೆ. ಗಂಡು ಮತ್ತು ಹೆಣ್ಣು ಪಕ್ಷಿಗಳು ಜೊತೆಯಾಗಿಯೇ 
ಜೀವಿಸುವುದರಿಂದ ಸವನ್ನಾ ಹುಲ್ಲುಗಾವಲು, ಕುರುಚಲು ಕಾಡು, ಹುಲ್ಲುಗಾವಲು 
ಪ್ರದೇಶಗಳಲ್ಲಿ ಮತ್ತು ಕೃಪಿ ಭೂಮಿಗಳಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. 


5ಕಾನನ -ಡಿಸೆ೦ಬರ್‌ 2021 


ರೂಫಸ್‌ ಹಾರ್ನೆರೋ ಪಕ್ಷಿಯು, 
ಆಗ್ನೇಯ ಮತ್ತು ದಕ್ಷಿಣ ಬ್ರೆಜಿಲ್‌, 
ಬೊಲಿವಿಯಾ, ಪರುಗ್ಜೆ, ಉರುಗ್ವೆ, ಉತ್ತರ 
ಹಾಗೂ ಮಧ್ಯ ಅರ್ಜೆ೦ಟೀನಾ ದೇಶಗಳಲ್ಲೂ 
ಕಾಣಸಿಗುತ್ತವೆ. ಈ ಪಕ್ಷಿಯು ಚೌಕಾಕಾರದ 
ಬಾಲ ಮತ್ತು ಕೊಳೆತಂತೆ ಕಾಣಿಸುವ 
ಕೂಕ್ಕನ್ನು ಹೊಂದಿದೆ. ಇದರ ಪುಕ್ಕಗಳು 
ಕೆ೦ಪು ಮಿಶ್ರಿತ ಕ೦ದು ಬಣ್ಣದ್ದಾಗಿದ್ದು, ತಿಳಿ 
ಕಂದು. ಬಣ್ಣದ ತಲೆ ಹಾಗೂ ಬಿಳಿ 
ಶ್‌ ಎ 20 ಗ೦ಟಲನ್ನು ಹೊಂದಿರುತ್ತದೆ. ಗಂಡು ಮತ್ತು 
ಹೆಣ್ಣು ರೂಫಸ್‌ ಹಾರ್ನೆರೋ ಪಕ್ಷಿಗಳು ರೂಪದಲ್ಲಿ ನೋಡಲು ಸಾಮಾನ್ಯವಾಗಿ ಒಂದೇ 
ರೀತಿಯಿದ್ದು, ಇವು ಮಣ್ಣಿನಲ್ಲಿರುವ ಕೀಟ ಮತ್ತು ಸಂಧೀಪದಿಗಳನ್ನು ಹುಡುಕಿ ಹೆಕ್ಕಿ 
ತಿನ್ನುವುದರೊ೦ದಿಗೆ ಅಪರೂಪಕ್ಕೆ ಧಾನ್ಯಗಳನ್ನೂ ತಿನ್ನುತ್ತವೆ. 


ರೂಫಸ್‌ ಹಾರ್ನೆರೋ ಪಕ್ಷಿಗಳ ಕೂಗುವಿಕೆಯು ಗ೦ಡು ಮತ್ತು ಹೆಣ್ಣು ಪಕ್ಷಿಗಳಲ್ಲಿ 
ಖಭಿನ್ನವಾಗಿರುತ್ತದೆ. ಗ೦ಡು ಪಕ್ಷಿಗಳು ವಿರ೦ತರವಾಗಿ ಕೂಗುತ್ತಾ, ಕೂಗಿಗೆ ಅನುಗುಣವಾಗಿ 
ತಮ್ಮ ಬಾಲಗಳನ್ನು ಮೇಲೆ ಕೆಳಗೆ ಬಡಿಯುವ ಮೂಲಕ ಹೆಣ್ಣು ಪಕ್ಷಿಯನ್ನು 
ಆಕರ್ಪಿಸುತ್ತವೆ. ಹೆಣ್ಣು ಪಕ್ಷಿಯ ಕಲರವ ತೀರಾ ವಿಧಾನವಾಗಿದ್ದು, ಪಕ್ಷಿಯು ಕೂಗುವ 
ಮತ್ತು ಬಾಲವನ್ನು ಬಡಿಯುವ ನ ಗ೦ಡು ಮತ್ತು ಹಣ್ಣು ಪಕ್ಚಿಗಳು ಕೊಟ 
ಗುರುತಿಸಬಹುದು. ಗಿಡುಗಗಳು, ಸಣ್ಣ ಸಸ್ತವಿಗಳು, ಗಡ 


ಕಾಡು ಬೆಕ್ಕುಗಳು ಮತ್ತು ಚಹಾ ಜಾತಿಯ 
ಹಾವುಗಳು ಮತ್ತು ದೊಡ್ಡ ಗಾತ್ರದ ಹಲ್ಲಿಗಳು ಈ 
ಪಕ್ಚಿಗಳನ್ನು ಬೇಟೆಯಾಡುತ್ತವೆ. ಆದರೂ ಈ 
ಪಕ್ಷಿಗಳು ಮುಚ್ಚಿದ ಗೂಡಿನಲ್ಲಿ ' ೫ 
ವಾಸಿಸುವುದರಿ೦ದ ಇವುಗಳಿಗೆ ಪರಭಕ್ಷಕಗಳಿ೦ದ ತೆ 
ಅಪಾಯ ತಕ್ಕಮಟ್ಟಿಗೆ ಕಡಿಮೆ. 


ಹೆಣ್ಣು ಪಕ್ಷಿಯು ಆಗಸ್ಟ್‌ ಮತ್ತು ಡಿಸೆಂಬರ್‌ ತಿಂಗಳಿನಲ್ಲಿ ಮೊಟ್ಟೆಯಿಡುವುದರಿ೦ದ 
ಮೊಟ್ಟೆಯಿಡುವ ನಲಿ ಗ೦ಡು ಮತ್ತು ಹೆಣ್ಣು ಹಾರ್ನೆರೋ ಪಕ್ಷಿಗಳು ಎರಡೂ ಸೇರಿ 
ಮಣ್ಣಿನಿಂದ ಗೂಡನ್ನು ಕಟ್ಟುತ್ತವೆ. ಇದೇ ಗೂಡಿನೊಳಗೆ ಹೆಣ್ಣು ಪಕ್ಷಿಯು ಮೊಟ್ಟೆಯಿಟ್ಟು 
ಅದಕ್ಕೆ ಕಾವು ಕೊಟ್ಟು ಮರಿ ಮಾಡಿ, ಮರಿಗಳನ್ನು ಇದೇ ಗೂಡಿನಲ್ಲಿ ಬೆಳೆಸುತ್ತವೆ. ಮರಿಗಳು 
ತಾಯಿಯ ಮುಂದಿನ ಸ೦ತಾನೋತ್ಪತ್ತಿಯ ಅವಧಿಯವರೆಗೂ ಇದೇ ಗೂಡಿನಲ್ಲಿ 
ಉಳಿಯುತ್ತವೆ. ಗಂಡು ಹಾರ್ನೆರೋ ಒಂದೇ ಹೆಣ್ಣು ಪಕ್ಷಿಯೊ೦ದಿಗೆ ದೀರ್ಫ್ಥಕಾಲಿಕವಾಗಿ 
ಬದುಕುವ ಮೂಲಕ ಏಕ ಪತ್ನಿತ್ವ ಪದ್ಧತಿಗೆ ಒತ್ತು ನೀಡುತ್ತದೆ. 


ಹೆಣ್ಣು ಪಕ್ಷಿಯು ಒಮ್ಮೆಗೆ ಎರಡರಿಂದ ಮೂರು ಮೊಟ್ಟೆಗಳವ್ನಿಟ್ಟು, ನಂತರ ಹೆಣ್ಣು 
ಮತ್ತು ಗಂಡು ಪಕ್ಷಿಗಳು 14-18 ದಿನಗಳ ಕಾಲ ಮೊಟ್ಟೆಗಳಿಗೆ ಕಾವುಕೊಡುತ್ತವೆ. ಗಂಡು 
ಪಕ್ಷಿಯು ಆಹಾರವನ್ನು ತಂದು ತಾಯಿ ಪಕ್ಷಿಗೆ ನೀಡುತ್ತದೆ. ತಾಯಿ ಪಕ್ಷಿಯು ಮರಿಗಳಿಗೆ 23 
ರಿಂದ 26 ದಿನಗಳವರೆಗೆ ಆಹಾರವನ್ನು ತನ್ನ ಕೊಕ್ಕಿವಿ೦ದಲೇ ತಿನ್ನಿಸುತ್ತದೆ. ಹಾರಾಡಲು 
ಕಲಿತ ಮರಿಗಳು ಮುಂದಿನ ಆರು ತಿಂಗಳುಗಳವರೆಗೆ ಅಥವಾ ತಾಯಿಯು ಮುಂದಿನ 
ಸಂತಾನೋತ್ಪತ್ತಿಗೆ ಸಿದ್ದಗೊಳ್ಳುವವರೆಗೂ ಅದೇ ಗೂಡಲ್ಲಿದ್ದು, ನ೦ತರ ಇವುಗಳು 
ಹೆತ್ತವರಿಂದ ಪ್ರತ್ಯೇಕಗೊಳ್ಳುತ್ತವೆ. ಇವುಗಳು ಮುಂದಿನ ಸ೦ತಾನೋತ್ಪತ್ತಿಗೂ ತನ್ನ ಹಳೆಯ 
ಗೂಡನ್ನೇ ಮರುಬಳಕೆ ಮಾಡಿದರೆ, ಗೂಡುಗಳನ್ನು ರಿಪೇರಿ ಮಾಡಿ ನವೀಕರಿಸಿಕೊಳ್ಳುವುದು 
ಇವುಗಳ ವಿಶೇಷತೆ. ಇವುಗಳು ಜನವಸತಿ ಇರುವ ಉಪನಗರಗಳಲ್ಲೂ ಗೂಡುಕಟ್ಟೆಕೊ೦ಡು 
ವಾಸಿಸುತ್ತವೆ. ಈ ಪಕ್ಷಿಗಳು ಗೂಡುಬಿಟ್ಟು ಹೋದ ನಂತರ ಈ ಗೂಡುಗಳನ್ನು ಇತರ 
ಸಣ್ಣಪುಟ್ಟ ಪಕ್ಷಿಗಳು ವಾಸಿಸಲು ಬಳಸುವುದೂ ಇದೆ. ಇವುಗಳು ಮನುಷ್ಯನ 
ಜೀವನದೊಂದಿಗೆ ಸಮಾನಾ೦ತರವಾಗಿಯೂ ಜೀವಿಸುತ್ತವೆ. 


ಈ ರೂಫಸ್‌ ಹಾರ್ನೆರೋ ಪಕ್ಷಿಯು 7 ರಿಂದ 8 ಇಂಚು ಉದ್ದವಿದ್ದು, 31 ರಿಂದ 58 
ಗ್ರಾ೦ ತೂಗುತ್ತದೆ. ಗ೦ಡು ಪಕ್ಷಿಯು ಹೆಣ್ಣಿಗಿ೦ತ ಹೆಚ್ಚು ಭಾರವಾಗಿದ್ದು, ಕೀಟಗಳನ್ನು 
ತಿನ್ನುವುದಕ್ಕೆ 2.5 ಸೆ೦.ಮೀ ಉದ್ದದ ಚೂಪಾದ ಕೊಕ್ಕನ್ನು ಹೊಂದಿರುತ್ತದೆ. ರೆಕ್ಕೆಗಳ ಉದ್ದವು 
10.2 ಸೆಂ.ಮೀ ಮತ್ತು ಬಾಲವು 7.1 ಸೆಂ.ಮೀ ಉದ್ದವಿದ್ದು, ಇದರ ರೆಕ್ಕೆಗಳು ಮಸುಕಾದ 
ಕಂದು ಬಣ್ಣದ್ದಾಗಿರುತ್ತದೆ. 


ಈ ಪಕ್ಷಿಗಳು ತಮ್ಮ ಸಂಸಾರಕ್ಕಾಗಿ ಮಣ್ಣಿನಿಂದ 
ಗೂಡು ಕಟ್ಟುವುದು ಇವುಗಳ ವೈಶಿಷ್ಟ್ಯತೆ. ಮರದ 
ಮೇಲೆ, ದೂರವಾಣಿ ಕ೦ಬಗಳು ಮತ್ತು ಕಟ್ಟಡಗಳ 
ಗೋಡೆಗಳಲ್ಲಿ ಜೀಡಿಮಣ್ಣಿನಿ೦ದ ಒಲೆಯಂ೦ತಹ 
(ಓವನ್‌) ದಪ್ಪದಾದ ಗೂಡನ್ನು ಕಟ್ಟುತ್ತವೆ. ಇವುಗಳು 
ಕೇವಲ ಎರಡೇ ವಾರಗಳಲ್ಲಿ 4.5 ಕಿಲೋ ತೂಕದ ಹಸಿ 
ಮಣ್ಣಿಗೆ ಹುಲ್ಲನ್ನು ಸೇರಿಸಿ ಮಿಶ್ರಣ ಮಾಡಿ ಸರಿ 
_ ಸುಮಾರು ಎರಡು ಸಾವಿರ ಉಂಡೆಗಳಾಗಿ 
ಪರಿವರ್ತಿಸುತ್ತವೆ. ಈ ಉಂಡೆಗಳನ್ನು ಮರದ ಮೇಲೆ 
ಅಥವಾ ಮನೆಯ ಛಾವಣಿಯ ಮೇಲೆ ತಂದು ಹದ 
ಮಾಡಿ ಗಟ್ಟಿಮುಟ್ಟಾದ ಗುಮ್ಮಟಿದಂತಹ ಮನೆಯನ್ನು ಕುಂಬಾರನ ಕೌಶಲಕ್ಕೆ ಸಮಾನವಾಗಿ 
ಕಟ್ಟುತ್ತವೆ. ಮಣ್ಣಿನ ಒಲೆಯ೦ತಹ ರಚನೆಯನ್ನು ಮಾಡಿ ಒಳಗೆ ಹೋಗಲು ಮತ್ತು 
ಹೊರಬರಲು ಅಗತ್ಯವಿರುವಪ್ಪೇ ಸಣ್ಣ ರಂಧ್ರವನ್ನು ಬಿಟ್ಟು ಉಳಿದೆಡೆ ಪೂರ್ತಿಯಾಗಿ 
ಮುಚ್ಚುತ್ತವೆ. ಈ ಗೂಡಿನ ಬಾಗಿಲು ಹೊರಗಡೆಗೆ ಕಾಣಿಸುವಂತಿರದೇ 
ಗುಪ್ತವಾಗಿರುವುದರಿ೦ದ ಈ ಪಕ್ಷಿಗಳ ಶತ್ರುಗಳು ಇವುಗಳ ಮೊಟ್ಟೆ, ಮರಿಗಳನ್ನು ಕದಿಯಲು 
ಸುಲಭವಾಗಿ ಗೂಡಿಗೆ ಪ್ರವೇಶಿಸಲಾಗುವುದಿಲ್ಲ. 


© Public Domain 


ಈ ಪಕ್ಷಿಗಳು ಗೂಡು ಕಟ್ಟುವಾಗ ಕೊಂಬೆಯ ಮೇಲೆ ನೇರವಾಗಿ ಕಟ್ಟದೇ, ಮಣ್ಣಿನ 
ಉಂಡೆಗಳನ್ನು ಸೇರಿಸುವಾಗ ಗುಮ್ಮಟದ ಮೇಲ್ಮಾವಣಿಯು ಒಳಮುಖವಾಗಿ 
ವಕ್ರವಾಗಿರುವುದರಿ೦ದ ಗೂಡುಗಳು ಕುಸಿಯುವ ಅಪಾಯ ಕಡಿಮೆ. ಪಕ್ಷಿಗಳು ಮನೆಯ 
ಛಾವಣಿಯ ಕಡೆಗೆ ಮುಕ್ಕಾಲು ಭಾಗದಷ್ಟು ಬಾಗಿದ ಆಂತರಿಕ ಗೋಡೆಯನ್ನು ನಿರ್ಮಿಸಿ, 
ಬಾಗಿಲು ಮತ್ತು ಗೂಡಿನ ಕುಹರದ 0/6೧01೮6) ನಡುವೆ ಪ್ರವೇಶ ಕೋಣೆಯನ್ನು ರಚಿಸುತ್ತವೆ. 
ಪರೋಕ್ಷವಾದ ಪ್ರವೇಶದ್ದಾರದಿ೦ದಾಗಿ ತನ್ನ ಶತ್ರುಗಳು ನೇರವಾಗಿ ಗೂಡಿನೊಳಗೆ 
ಪ್ರವೇಶಿಸಲು ಅಸಾಧ್ಯವಾಗುತ್ತದೆ. ಪ್ರವೇಶ ದ್ವಾರದ ನಯವಾದ ಕಾಂಕ್ರೀಟ್ನಿಂತಹ ಒಣಗಿದ 
ಮಣ್ಣು ಶತ್ರುಗಳನ್ನು ದಾಳಿಯಿಂದ ಹಿಮ್ಮೆಟ್ನೆಸುತ್ತದೆ. ಇವುಗಳು ಬಹುಮಹಡಿಯ 
ಗೂಡುಗಳನ್ನೂ ತನ್ನ ಅಗತ್ಯತೆಗನುಗುಣವಾಗಿ ಕಟ್ಟುತ್ತವೆ. 


© BY-SA 4.0 


ಲೇಖನ: ಸ೦ತ ಯ್‌ ರಲ ಖರ್ಮ! ತ್ರ 
ದಕ್ಷಿಣ ಕನ್ನಡ ಜಿಲ್ಲೆ 


ಸಾಕಿ ಚಿಟ್ಟೆಯ ನುತ್ತ ನನ್ದು ಜಿತ್ತ.. 


ಹೀಗೆ ಒ೦ದು ದಿನ ಬೆಳಿಗ್ಗೆ ಬೇಗ ಎದ್ದು ಎಂದಿನಂತೆ ನಾನು ನಮ್ಮ ಪಕ್ಕದ ಊರಿನ 
ಮಳೂರು ಕೆರೆಗೆ ಪಕ್ಷಿ ವೀಕ್ಷಣೆಗೆ೦ದು ಹೊರಟೆ. ಹಿಂದಿನ ದಿನ ಮಳೆಯಾಗಿದ್ದ ಕಾರಣ ಆ 
ಪ್ರದೇಶವೆಲ್ಲ ಒದ್ದೆ ಒದ್ದೆಯಾಗಿ ಸುತ್ತಲಿನ ಗಿಡ, ಮರಗಳು ಹಸಿರಿನಿ೦ದ ಕ೦ಗೊಳಿಸುತ್ತಿದ್ದವು. 
ಕೆರೆಯ ಪ್ರಾರಂಭದ ಅಂಚಿನಲ್ಲೇ ಟುವ್ವಿ ಹಕ್ಕಿಯೊಂದು ಟುವ್ಚಿ.ಟುವ್ಚಿ.. ಎ೦ದು ಹಾಡುತ್ತಾ 
ಒಂದು ಬಳ್ಳಿಯ ಮೇಲೆ ಕುಳಿತು ಮುಗಿಲು ಮುಟ್ಟುವ ಹಾಗೆ ಹಾಡುತ್ತಿತ್ತು. ಅದನ್ನು 
ದೂರದಿಂದಲೇ ನೋಡಿದ ನಾನು ನನ್ನ ನಡಿಗೆಯನ್ನು ತಕ್ಷಣ ನಿಲ್ಲಿಸಿ, ಸ್ವಲ್ಪ ಸಮಯ ಅಲ್ಲೆ 
ನಿಂತು ಟುವ್ವಿ ಹಕ್ಕಿಯ ಹಾಡನ್ನು ಕೇಳುತ್ತಾ, ಅದನ್ನೇ ನೋಡುತ್ತಾ ಮಗ್ನನಾಗಿ ವಿಂತೆ. 
ಸ್ವಲ್ಪ ಸಮಯದ ನಂತರ ಹಾಗೆ ಮುಂದೆ ಸಾಗುತ್ತಾ ಹೋದಂತೆ ಅಲ್ಲೇ ಪಕ್ಕದ ಬೇಲಿಯಲ್ಲಿ 
ಕುಳಿತಿದ್ದ ಕೆಂಪು ಕಿಬ್ಬೊಟ್ಟೆಯ ಪಿಕಳಾರ ಒಂದು ಬಿಳಿ ಹಣ್ಣನ್ನು ತನ್ನ ಕೊಕ್ಕಿನಲ್ಲಿ 
ಕಚ್ಚಿಕೊ೦ಡು ಹಾರಿಹೋಯಿತು. ಅದು ಯಾವ ಹಣ್ಣು ಎಂದು ತಿಳಿಯಲು ನಾನು 
ಮುಳ್ಳುಗಳಿರುವ ಆ ಪೊದೆಯ ಬಳಿ ಸಾಗಿದೆ. ಅದು ಕು೦ಡಲಿ ಗಿಡದಲ್ಲಿ ಬಿಟ್ಟ ಬಿಳಿ ಬಣ್ಣದ 
ಹಣ್ಣು ಎ೦ದು ತಿಳಿಯಲು ನನಗೆ ಹೆಚ್ಚು ಸಮಯಹಿಡಿಯಲಿಲ್ಲ. ಹಾಗೆ ಆ ಗಿಡವನ್ನೇ 
ಗಮನಿಸುತ್ತಿದ್ದ ನನಗೆ ಅದರ ಒ೦ದು ಎಲೆಯು, ತನ್ನ ವಿಭಿನ್ನ ಅರಿಶಿಣ ಬಣ್ಣದಿ೦ದ ನನ್ನ 
ಗಮನ ಸೆಳೆಯಿತು. ಸೂಕ್ಷ್ಮವಾಗಿ ಗಮನಿಸಿದ ನನಗೆ ಆಶ್ಚರ್ಯ ಕಾದಿತ್ತು. ಅದು ಎಲೆಯ 
ಬಣ್ಣವಾಗಿರಲಿಲ್ಲ; ಒಂದು ಬಗೆ ಚಿಟ್ನೆಯ ಮೊಟ್ಟೆಗಳಾಗಿತ್ತು. ನನಗೆ ಕಂಬಳಿ ಹುಳು 


9*ಕಾನನ -ಡಿಸೆ೦ಬರ್‌ 2021 


ಚಿಟ್ಟೆಯಾಗುವ ಪರಿ ತಿಳಿಯಬೇಕ೦ದು ಬಹಳ ದಿನಗಳಿಂದ ಕುತೂಹಲವಿತ್ತು.ಇದಕ್ಕೆ ತೆರೆ 
ಎಳೆಯಲು ಇದೇ ಸದಾವಕಾಶವೆ೦ದು ಬಿಶ್ವಯಿಸಿ, ಪ್ರತಿನಿತ್ಯ ಆ ಮೊಟ್ಟೆಯನ್ನು ಗಮನಿಸಿ 
ಮೊಟ್ಟೆಯಿಂದ ಯಾವ ರೀತಿ ಚಿಟ್ಟೆ ಹೊರ ಬರಬಹುದು ಎಂದು ತಿಳಿಯಲು ಮುಂದಾದೆ. 


ಅಂದಿನಿಂದ ಪ್ರತೀ ದಿನ ಮುಂಜಾನೆ ಅಲ್ಲಿಗೆ ಭೇಟಿ ನೀಡಿ ಆ ಮೊಟ್ಟೆಗಳನ್ನು 
ಗಮನಿಸುವುದು ನನ್ನ ದಿನಿನಿತ್ಯದ ಕಾರ್ಯಗಳಲ್ಲಿ ಒಂದಾಯಿತು. ಮೂರು, ನಾಲ್ಕು ದಿನಗಳ 
ನಂತರ ಆ ಮೊಟ್ಟೆಗಳು ಎಲೆಗಳ ಮೇಲೆ ಸಣ್ಣ ಸಣ್ಣ ಹುಳುಗಳಾಗಿ ಅಲ್ಲೇ ಇದ್ದ ಕುಂಡಲಿ 
ಎಲೆಗಳನ್ನು ಆಹಾರವನ್ನಾಗಿ ತಿನ್ನುತ್ತಾ ಹರಿದಾಡುತ್ತಿದ್ದದನ್ನು ನೋಡಿ ಕೆಲವೊ೦ದಷ್ಟು 
ಪೋಟೋ ತೆಗೆದುಕೊಂಡೆ. ಮೂರು ದಿನಗಳ ನಂತರ ಅಲ್ಲೇ ಕೆಲವು ಸಣ್ಣದಾಗಿ ಇದ್ದ ಕ೦ಬಳಿ 
ಹುಳುಗಳು ಸ್ವಲ್ಪ ದಪ್ಪವಾಗಿ ಗಿಡದ ಮೇಲೆಲ್ಲಾ ಹರಿಯುತ್ತಾ ಎಲೆಗಳನ್ನು ತಿನ್ನುತ್ತಿದ್ದವು. 
ಆದರೆ ಒಂದು ವಿಷಯ ಗಮನಕ್ಕೆ ಕ೦ಂಡುಬ೦ದದ್ದು ಏನೆಂದರೆ ನೂರಾರು ಚಿಟ್ಟೆಯ 
ಮೊಟ್ಟೆಗಳಲ್ಲಿ ಕೆಲವೇ ಕೆಲವು ಬೆರಳೆಣಿಕೆಯಷ್ಟು ಮಾತ್ರ ಕಂಬಳಿ ಹುಳುಗಳಾಗಿದ್ದವು. 
ನಂತರ ಅವು ಪ್ಯೂಪ ರೂಪವಾಗಿ ಅಲ್ಲೇ ಪಕ್ಕದ ಗಿಡಗಳಲ್ಲಿ ಬೆಳೆಯುತ್ತಾ ಹೋದವು. ಒ೦ದು 
ವಾರದ ಬಳಿಕ ಬೆಳಗಿನ ಸಮಯ 7.30 ರಿಂದ 9.30 ಸಮಯದ ನಡುವೆ ಈ ಚಿಟ್ಟೆಗಳು 
ಪ್ಯೂಪದಿ೦ದ ಹೊರಬರುವ ದೃಶ್ಯಗಳು ಅಲ್ಲಲ್ಲೇ ಕಾಣತೊಡಗಿದವು. ಆ ದೃಶ್ಯವನ್ನು ನೋಡಿ 
ಮೈಯೆಲ್ಲಾ ರೋಮಾಂಚನವಾಯಿತು. ಒಂದು ಸಣ್ಣ ಕಂಬಳಿ ಹುಳುವಿವಿ೦ದ ಚಿಟ್ಟೆ ಹೇಗೆ 
ಹೊರಬರುತ್ತದೆ ಎ೦ಬ ನನ್ನ ಕುತೂಹಲಕ್ಕೆ ಅ೦ದು ಉತ್ತರ ಸಿಕ್ಕಂತಾಯಿತು... 


10 ಕಾನನ -ಡಿಸೆ೦ಬರ್‌ 2021 


ಈ ಅಪರೂಪದ ದೃಶ್ಯವನ್ನು ಕಣ್ಣುಂಬಿಸಿಕೊಳ್ಳತ್ತಾ ಇವು ಹಾರಿ ಎತ್ತ ಕಡೆ 
ಹೋಗುತ್ತವೆ ಎಂದು ತಿಳಿಯಲು ಅಲ್ಲೇ ಕುಳಿತೆ. ಆದರೆ ನನ್ನ ಎಣಿಕೆಯಂತೆ ಅವು 
ಪ್ಯೂಪದಿ೦ದ ಹೊರ ಬ೦ದ ತಕ್ಷಣ ಹಾರದೆ ಸುಮ್ಮನೆ ಕುಳಿತವು. ಈ ನಡವಳಿಕಯನ್ನು 
ತಿಳಿಯದೆ ನಾನು ಚಿಟ್ಟೆಯ ಹತ್ತಿರಕ್ಕ ಹೋಗಿ ನೋಡಿದಾಗ ತಿಳಿದದ್ದು, ಈ ಚಿಟ್ಟೆಗಳ 
ರೆಕ್ಕಗಳು ಒದ್ದೆಯಾಗಿವೆ ಅದಕ್ಕಾಗಿ ಅವು ಹಾರಲು ಸಾಧ್ಯವಾಗುತ್ತಿಲ್ಲ ಎಂದು. ಆದ ಕಾರಣ 
ಇವು ಸೂರ್ಯನ ಬಿಸಿಲಿನಲ್ಲಿ ಸ್ವಲ್ಪ ಸಮಯ ರೆಕ್ಕೆಗಳನ್ನು ಒಣಗಿಸುತ್ತಾ ಕುಳಿತಿದ್ದವು. 
ನಂತರ ರೆಕ್ಕೆಗಳನ್ನು ಬಿಚ್ಚಿ ಬಡಿಯುತ್ತ ಬೇರೊಂದೆಡೆಗೆ ಹಾರಿಹೋದವು... 


ಚಿತ್ರ- ಲೇಖನ: 
ರಾಮನಗರ ಜಿಲ್ಲೆ 


11 ಕಾನನ -ಡಿಸೆ೦ಬರ್‌ 2021 


ಮುಕ್ಕು ಮಕ್ಳ ಬ್ರಹ್ಮನಲಸೆ ಕಕ್ಕ 


ನೆಲದಲ್ಲಿ ಹರಡಿ ಬಳುಕುವ ಈ ಶ್ವೇತ ಸುಂದರಿಯನ್ನು ಮುಟ್ಟಲು ಹೋದರೆ 
ಬೆರಳಿಗೆಲ್ಲ ಮುಳ್ಳುಗಳು ಮುತ್ತಿಡುತ್ತವೆ. ಮೈಮೇಲೆಲ್ಲ ಮುಳ್ಳಿವಿ೦ದ ತುಂಬಿದ ಮಳ್ಳಿ ಸಸ್ಯವೇ 
ಬ್ರಹ್ಮದ೦ಡೆ. ಬ್ರಹ್ಮದ೦ಡೆಯನ್ನು ಬ್ರಹ್ಮದ೦ಡಿ, ಉತ್ಕ೦ಠ, ನರಿಮುಳ್ಳು ಎ೦ತಲೂ... 
ಸಸ್ಯಶಾಸ್ತ್ರೀಯವಾಗಿ ಎಕಿನಾಪ್ಸ್‌ ಎಕಿನೇಟಿಸ್‌ (Echinops 6001786) ಎ೦ದು ಕರೆದು 
ಅಸ್ನರೇಸಿ (Asteraceae) ಸಸ್ಯ ಕುಟು೦ಬಕ್ಕ ಸೇರಿಸಲಾಗಿದೆ. 


12 ಕಾನನ -ಡಿಸೆ೦ಬರ್‌ 2021 


ಈ ಮೂಲಿಕೆ ಸಸ್ಯವು ಭಾರತ ಮೂಲದ್ದಾಗಿದೆ. ಇದು ಭಾರತ, ಶ್ರೀಲಂಕಾ ಮತ್ತು 
ಪಾಕಿಸ್ತಾನ ದೇಶಗಳಲ್ಲಿ ಕ೦ಡುಬರುತ್ತದೆ. ಪಾಳುಬಿದ್ದ ಭೂಮಿ, ಗುಡ್ಡಗಾಡು ಪ್ರದೇಶ, 
ಹೊಲಗಳ ಬದುಗಳಲ್ಲಿ ಬೆಳೆಯುವ ಸಸ್ಯವಾಗಿದೆ. ಇದು ಚಿಕ್ಕದಾದ, ಸದೃಢವಾದ 
ಕಾಂಡಗಳನ್ನು ಹೊಂದಿದೆ. ಬುಡದಿಂದ ಕವಲೊಡೆದು ಹುಲುಸಾಗಿ ಬೆಳೆಯುವುದರಿಂದ 
ಸಣ್ಣ ಪೊದೆಯಂತೆ ಕಾಣುತ್ತದೆ. ಇದು 1 ರಿ೦ದ 1.5 ಅಡಿ ಎತ್ತರದವರೆಗೆ ಬೆಳೆಯಬಲ್ಲದು. 
ಪರ್ಯಾಯವಾಗಿ ಜೋಡಿಸಲ್ಪಟ್ಟ ಉದ್ದವಾದ ಎಲೆಗಳ ಅಂಚು ಸೀಳಾಗಿದೆ. ಈ ಸೀಳುಗಳ 
ತುದಿಯು ಮುಳ್ಳಿನಂತೆ ಮೊನಚಾಗಿದೆ. ಕಡು ಹಸಿರು ಬಣ್ಣದ ಎಲೆಗಳು 7 ರಿಂದ 12 ಸೆ೦.ಮೀ. 
ಉದ್ದವಾಗಿರುತ್ತವೆ. ಸಸ್ಯದ ಮೇಲೆಲ್ಲಾ ಬಿಳಿ ವರ್ಣದ ಸೂಕ್ಷ್ಮವಾದ ಕೂದಲುಗಳಿವೆ. ಎಲೆಗಳ 
ಕಂಕುಳು ಹಾಗೂ ಕಾಂಡದ ತುದಿಯಿಂದ ಮುಳ್ಳುಗಳಿ೦ದಾವೃತವಾದ 3 ರಿಂದ 5 ಸೆ೦.ಮೀ 
ಗಾತ್ರದಲ್ಲಿನ ಗೋಳಾಕಾರದ ಚಂಡು ಹೂಗುಚ್ಚ ಬೆಳೆಯುತ್ತವೆ. ಈ ಹೂ ಚಂಡಿನಲ್ಲಿ 
ಬಿಳುಪಾದ 5 ಮೀ.ಮೀ ನಷ್ಟು ಸಣ್ಣ ಗಾತ್ರದ ಪ್ರಪ್ಪದಳದ ಹೂವುಗಳು ಅರಳುತ್ತವೆ. 
ಡಿಸೆ೦ಬರ್‌-ಜನವರಿ ಮಾಹೆಯು ಹೂಬಿಡುವ ಸಮಯವಾಗಿದೆ. 


ಈ ಗಿಡಮೂಲಿಕೆಯು ಪೂಜ್ಯನೀಯ ಸ್ಥಾನವನ್ನು ಹೊಂದಿದ್ದು, ಉತ್ತರ 
ಕರ್ನಾಟಕದಲ್ಲಿ ಈ ಸಸ್ಯವನ್ನು ದೀಪಾವಳಿ, ಬಲಿ ಪಾಡ್ಯಮಿ ಪೂಜೆಯಲ್ಲಿ ಜನರು ಅದಕ್ಕೆ 
ವಿಶೇಷ ಸ್ಥಾನ ನೀಡಿ ಜೋಳದ ದಂಟು, ಕೊಲಾಣೆಸೊಪ್ಪ, ಕವಚಿ ಕಡ್ಡಿ, ಉತ್ರಾಣಿ ಕಡ್ಡಿ, 
ಬೆಂಡು ಹೂ, ತೊಗಿ ಗಿಡದ ಜೊತೆಯಲ್ಲಿ ಬ್ರಹ್ಮದ೦ಡೆಯನ್ನು ಸೇರಿಸಿ ಕಟ್ಟೆದ ಐದು ಕಟ್ಟೆನ 
ಹುಲಸಿನ ಹಂದರ ನಿರ್ಮಿಸಿ “ಹಟ್ಟಿ ಲಕ್ಕವ್ವ”ಳನ್ನು ಸೆಗಣಿಯಿಂದ ಮಾಡಿದ ಗುರ್ಜವ್ವಳನ್ನು 
ಮಧ್ಯದಲ್ಲಿರಿಸಿ ಪೂಜಿಸಿ ಅಪ್ಪಟ ಗ್ರಾಮೀಣ ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ. 


ಸಸ್ಯದ ವಿವಿಧ ಭಾಗಗಳಾದ ಬೇರುಗಳು, ಎಲೆಗಳು, ತೊಗಟೆ, ಹೂಗಳನ್ನು ನಾಟೀ 
ಹಾಗೂ ಆಯುರ್ವೇದದ ವೈದ್ಯ ಪದ್ಧತಿಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. 
ಚರ್ಮವ್ಯಾಧಿಗೆ, ತುರಿಕೆ, ಗಾಯವಾಸಿಗೆ, ರೋಗ ಬಿರೋಧಕ ಶಕ್ತಿ, ಜೀರ್ಣ ಶಕ್ತಿ ಹೆಚ್ಚಿಸಲು, 
ವೀರ್ಯ ವರ್ಧನೆ, ಲೈಂಗಿಕ ರೋಗ ನಿವಾರಣೆ, ಜ್ವರ ನಿವಾರಕಗಳಲ್ಲಿ ಈ ಸಸ್ಯವನ್ನು 
ಬಳಸಲಾಗುತ್ತದೆ. ಈ ಸಸ್ಯವು ಕಲಾ (Painted Lady Butterfly-Vanessa ೦೩೮೬) ಚಿಖ್ಜೆಯ 
ಕ೦ಬಳಿಹುಳುವಿನ ಆತಿಥ್ಯೇಯ ಸಸ್ಯವಾಗಿದೆ. 


ಚಿತ್ರ - ಲೇಖನ: ಶಶಿಧರಸ್ವಾಮಿ ಆರ್‌. ಹಿರೇಮಠ 
ಹಾವೇರಿ ಜಿಲ್ಲೆ 


14 ಕಾನನ -ಡಿಸೆ೦ಬರ್‌ 2021 


© DANILO LIMA 


ಬಯಲಾದ ಅಹಾರ ರಣನ್ಕ! ನಂ 

ನಗರದಲ್ಲಿ ಸರಣಿ ಕಳ್ಳತನಗಳು ನಡೆಯುತವೆ. ಅವು ಎಷ್ಟು ಜಾಗರೂಕತೆ ಮತ್ತು 
ಜಾಣತನದಿಂದ ನಡೆದಿರುತ್ತವೆ೦ದರೆ, ಪೋಲೀಸರಿಗೆ ಯಾವ ಸಣ್ಣ ಸುಳಿವೂ ಸಿಗುವುದಿಲ್ಲ. 
ಹಾಗಾಗಿ ಕಳ್ಳತನಗಳನ್ನು ಭೇದಿಸಲು ಒಬ್ಬ ವಿಶೇಷ ಪೋಲೀಸ್‌ ಅಧಿಕಾರಿಯನ್ನು 
ನೇಮಿಸುತ್ತಾರೆ. ಸಮಯ ಕಳೆಯುತ್ತದೆಯೇ ವಿನಹ ಆ ವ್ಯಕ್ತಿಗೂ ಈ ಚಕ್ರವ್ಯೂಹವನ್ನು 
ಭೇದಿಸಲು ಆಗುವುದಿಲ್ಲ. ಆದರೆ ಅವನ ಸಹಾಯಕನಾಗಿ ಕೆಲಸ ಮಾಡುತ್ತಿದ್ದ 
ಸಹೋದ್ಯೋಗಿ ಪೋಲೀಸ್‌ ಮಾತ್ರ ತನ್ನ ಎಲ್ಲಾ ಜಾಣ್ಮೆಯನ್ನು ಬಳಸಿ ಕಳ್ಳನ ರಹಸ್ಯ 
ಬೇಧಿಸಲು ಸಣ್ಣ ಸಣ್ಣ ಸುಳಿವುಗಳನ್ನು ಸಂಗಹಿಸಿ, ಹೆಣೆದು ಇನ್ನೇನು ತೀರ್ಮಾನಕ್ಕೆ ಬರುವ 
ಸಮಯ. ಆದರೆ ಅವನ ಮೇಲಾಧಿಕಾರಿ ಅವನನ್ನು ತಡೆದುಬಿಡುತ್ತಾನೆ. ಅಲ್ಲಿಗೆ ವಿರಾಮ. 
ವಿರಾಮದ ನ೦ತರದ ಭಾಗದಲ್ಲಿ ಅದೇ ಸಹಾಯಕ ಪೋಲೀಸ್‌ ತನ್ನ ಕರ್ತವ್ಯ ಬಿಡದೇ 
ಮುಂದುಪರೆಸುತ್ತಾನೆ. ಕೊನೆಗೆ ಅವನಿಗೇ ನಂಬಲಾಗದ ರಹಸ್ಯ ಬಯಲಾಗುತ್ತದೆ. 
ಅದೇನೆಂದರೆ ಇಷ್ಟು ದಿನ ಜೊತೆಗಿದ್ದು ಯಾರ ಆದೇಶಗಳನ್ನು ಪಾಲಿಸುತ್ತಿದ್ದನೋ ಅದೇ 
ವಿಶೇಷ ಅಧಿಕಾರಿಯೇ ಕಳ್ಳ. ಅದು ಹೇಗೆ ಎಂದು ಒಂದೊಂದೇ ಸೀನ್‌ ನಲ್ಲಿ ತೋರಿಸಿ 
ವೀಕ್ಷಕರ ಹುಬ್ಬೇರಿಸುವಂತೆ ಮಾಡಿರುತ್ತಾನೆ ಚಲನಚಿತ್ರ ನಿರ್ದೇಶಕ. ಇಂತಹ ಹಲವಾರು 
ಟ್ವಿಸ್ಟ್‌ ಇರುವ ಸಿನೆಮಾಗಳು ನೀವೂ ನೋಡಿರಬಹುದು. ಇಂತಹ ಟ್ವಿಸ್ಥಳು ನಮ್ಮ 
ನಿಜಜೀವನದಲ್ಲಿ ನೋಡಿದರೆ ಅದು ಇನ್ನೂ ಸ್ವಾರಸ್ಯಕರ ಎನಿಸುತ್ತದೆ ಅಲ್ಲವೇ? ಅದೇ 
ವಿಷಯ ಸಸ್ಯಗಳ ಜೀವನದಲ್ಲಿ ನಡೆದರೆ ಇನ್ನೂ ಹೆಚ್ಚು ಅಚ್ಚರಿಯಾಗುತ್ತದೆ. ಅಂತಹುದೇ 
ಒಂದು ವಿಷಯವವಿಲ್ಲಿದೆ. 


15 ಕಾನನ -ಡಿಸೆ೦ಬರ್‌ 2021 


ಇದೊಂದು ಸಾಮಾನ್ಯವಾದ ಕಾಡು ಸಸ್ಯ. ಆದರೆ ಇದರ ನಿಜವಾದ ಜೀವನ ಶೈಲಿ 
ಕೇಳಿದರೆ ಎಂಥವರಿಗೂ ಅಚ್ಚರಿಯಾಗುತ್ತದೆ. ಅಂತಹ ಒಂದು ವಿಸ್ಮಯ ವಿಷಯ ಹೊರ 
ಬಂದದ್ದು ಆ ಸಸ್ಯವಿರುವ ದೇಶದ ಸಸ್ಯತಜ್ನರಿಗೆ ಹುಬ್ಬೇರಿಸುವಂತೆ ಮಾಡಿದೆ. 19ನೇ 
ಶತಮಾನದಿಂದಲೂ ಸಸ್ಯತಜ್ನರು ಪ್ರಯೋಗಗಳಿಗೆ ಬಳಸುತ್ತಿದ್ದ ಟ್ರಿಯಾಂಟಾ 
ಆಕ್ಸಿಡೆಂಟಿಲಿಸ್‌ (Triantha occidentalis) ಎ೦ಬ ವೈಜ್ನಾನಿಕ ಹೆಸರಿರುವ ಒ೦ದು ಕಾಡು ಹೂ 
ಸಸ್ಯವಿದು. ಇಲ್ಲಿಯವರೆಗೆ ಎಲ್ಲದರಂತೆ ಸಾಮಾನ್ಯ ಹೂ ಬಿಡುವ ಸಸ್ಯ ಎಂದು ತಿಳಿದಿದ್ದ 
BENTO 9೦/5೯ ಇದು ಈಗ ಕೀಟಾಹಾರಿ ಎಂದು ಬಯಲಾಗಿದೆ. 
ಹೌದು ತನ್ನ ಹೂ ಬಿಡುವ ಕಾಂಡದ ಅಂಟು 
ರಸಸದಲ್ಲಿ ಇದ್ದ ಸಣ್ಣ ಸಣ್ಣ ಸತ್ತ ಕೀಟಗಳು 
ಸಸ್ಯದ ಕೀಟಾಹಾರದ ನಿಗೂಢತೆಯನ್ನು 
ಬಯಲು ಮಾಡಿದೆ. ಅರೇ ಈ ತರಹದ ಅಂಟು 
ರಸ ಅಥವಾ ದ್ರವ ಕೇವಲ ಕೀಟಗಳನ್ನು 
"ಜ್‌ ಹಿಡಿದು ತಿನ್ನಲು ಮಾತ್ರವೇ ಇದ್ದೀತೇ? ಬೇರೆ 
Wp Ye YE RN ಕಾರಣವೂ ಇರಬಹುದಲ್ಲವೇ? ಎಂದು 
ನೀವೆನ್ನಬಹುದು. ಈ ನಿಮ್ಮ ತರ್ಕ ಒಪ್ಪುವ೦ತದ್ದು. ಮೊದ ಮೊದಲು ಈ ಅಂಟಿಗೆ 
ಅಂಟಿಕೊಂಡು ಅಸುವೀಗಿದ್ದ ಸಣ್ಣ ಕೀಟಗಳನ್ನು ಕಂಡ ಸಸ್ಯತಜ್ನರೂ ಸಹ ಹಾಗೇ 
ತಿಳಿದಿದ್ದರು. ಇದು ಬಹುಶಃ ಆ ಸಸ್ಯಕ್ಕ ತೊಂದರೆಯನ್ನು ಉಂಟುಮಾಡುವ ಕೀಟಗಳನ್ನು 
ಕೊಲ್ಲಲು ಮಾಡಿಕೊಂಡ ತಂತ್ರವೆಂದೇ ತಿಳಿದಿದ್ದರು. ಇಂತಹ ತಂತ್ರ ಉಪಯೋಗಿಸುವ 
ಇನ್ನೂ ಹಲವು ಸಸ್ಯಗಳಿರುವುದರಿ೦ದ ಈ ಕಾಡು ಹೂ ಸಸ್ಯದ ಮೇಲೆ ಯಾರಿಗೂ ಒಂದು 
ಶತಮಾನದ ವರೆಗೂ ಸಂದೇಹ ಬಂದಿರಲಿಲ್ಲ. ಆದರೆ ಸತ್ಯವನ್ನು ಎಷ್ಟು ದಿನವೆಂದು 
ಮುಚ್ಚಿಡಲಾದೀತು? ಒಂದಲ್ಲಾ ಒಂದು ದಿನ ಹೊರ ಬಂದೇ ಬರುತ್ತದೆ. ಸಸ್ಯವನ್ನು ಕೊಂಚ 
ಖವಿಶೇಪವಾಗಿ ಗಮನಿಸಿದ ಮೇಲೆ ತಿಳಿದದ್ದು ಇದು, 


ನಮ್ಮ ಈ ಕಾಡು ಹೂ ಸಸ್ಯವೂ ಸಹ ಬೇರೆ ಕೀಟಬಾಹಾರಿಯಂತೆ ಪ್ರಕಾಶಮಾನವಾದ 
ಪ್ರದೇಶ ಅಥವಾ ಹೆಚ್ಚು ಪೋಪಕಾ೦ಶಗಳಿರದ ಪ್ರದೇಶಗಳಲ್ಲಿ ಬೆಳೆಯುತ್ತಿದ್ದವು. ಆದರೆ ಈ 
ವಿಪಯಗಳೇ ಸಸ್ಯತಜ್ನರಿಗೆ ಸಂದೇಹವನ್ನು೦ಟು ಮಾಡಿದ್ದು. ಇದು ಎಲ್ಲದರ೦ತೆ ಸಾಮಾನ್ಯ 
ಹೂಸಸ್ಯವಾಗಿದ್ದರೆ ಎಲ್ಲಾ ಪೋಪಕಾ೦ಶ ಸಿಗುವ ಸ್ಥಳದಲ್ಲಿ ಬೆಳೆಯಬಹುದು. ಇಂತಹ 
ಪೋಪಕಾ೦ಶ ಕಡಿಮೆ ಇರುವ ಜಾಗದಲ್ಲಿ ಬೆಳೆದ ಇವಕ್ಕೆ ಉಳಿದ ಪೋಪಕಾ೦ಶದ 
ಸರಬರಾಜು ಹೇಗೆ? ಭಾಗಶಃ ಇದು ಕೀಟಾಹಾರಿಯೇ? ಎಂಬ ಸಂದೇಹಗಳು ಹುಟ್ಟಿದವು. 
ಸುಮ್ಮನೆ ಗೊಂದಲವೇಕ, ಇದು ಕೀಟಾಹಾರಿಯೋ ಇಲ್ಲವೋ ಎಂದು ಪರೀಕ್ಷಿಸಿದರೆ 
ಸಂದೇಹ ಬಗೆಹರಿದಂತೆ ಎಂದು ತೀರ್ಮಾನಿಸಿದರು. ಈ ವಿಷಯ ತಿಳಿಯಲು ನಮ್ಮ ಸಸ್ಯ 
ತಜ್ಞರಿಗೆ ಒಂದು ವಿಪಯ ಖಚಿತವಾಗಬೇಕು. ಅದೇನೆಂದರೆ ಈ ಸಸ್ಯದ ಅಂಟೆನಲ್ಲಿ ಸಿಕ್ಕು 
ಸತ್ತ ಕೀಟಿಗಳಿಂದ ಈ ಸಸ್ಯ ಪೋಪಕಾಂಶಗಳನ್ನು ಹೀರಿಕೊಳ್ಳುತ್ತಿದೆಯೇ ಇಲ್ಲವೇ? ಎ೦ದು 
ಪರೀಕ್ಷಿಸಬೇಕಿತ್ತು. ಆ ಪರೀಕ್ಷಯ ವಿಧಾನ ಇಂತಿದೆ... 


ಹಣ್ಣಿನ ನೊಣ (ಸ y ಕೈ ಸಾರಜನಕ-15 ಅನ್ನು ತಿನ್ನಿಸಿ ತಯಾರು ಮಾಡಿದರು. ಈ 
ವಿಶಿಷ್ಟ ಸಾರಜನಕವು ಎಲ್ಲೆಲ್ಲಿಗೆ ಹರಡಿದೆ ಎಂದು ಗುರುತಿಸಬಹುದಿತ್ತು. ಹೀಗೆ ಸಾರಜನಕ- 
15 ತಿನ್ನಿಸಿದ ನೊಣಗಳನ್ನು ನಮ್ಮ ಈ ಕಾಡು ಹೂವಿನ ಸಸ್ಯಗಳಿರುವ ಜಾಗದಲ್ಲಿ 
ಬಿಡಲಾಯಿತು. ಇದಾದ ಬಳಿಕ ಅದೇ ಸಸ್ಯಗಳಲ್ಲಿ ಇದ್ದ ಸಾರಜನಕವನ್ನು ಪರೀಕ್ಷಿಸಿದರು. ಆ 
ಪ್ರದೇಶದಲ್ಲಿ ಪರೀಕ್ಷಿಸಿದ ಸಸ್ಯಗಳ ಪೈಕಿ 50%ಕ್ಕಿ೦ತ ಹೆಚ್ಚು ಸಸ್ಯಗಳಲ್ಲಿನ ಸಾರಜನಕ ಈ 
ಹಣ್ಣಿನ ನೊಣಗಳಿ೦ದಲೇ ಬಂದಿದ್ದವು ಎ೦ಬ ಸಂಗತಿ ಅರಿತರು. ಅದರ ಅರ್ಥ ನಮ್ಮ ಕಾಡು 
ಹೂ ಸಸ್ಯಗಳು ಕೀಟಾಹಾರಿಗಳೇ ಎ೦ದು ರುಜುವಾತಾಯಿತು. ಇದರ ಜೊತೆಗೇ ಪರೀಕ್ಷಿಸಿದಾಗ 
ಅವುಗಳ ಅಂಟಿ ರಸದಲ್ಲಿ 'ಫಾಸ್ಟೇಟೇಸ್‌ (೧೧೦50೧೩8350 ಕೂಡಾ ಇತ್ತು. ಈ ಫಾಸ್ಟೇಟೇಸ್‌ 
ಕೇವಲ ಕೀಟಾಹಾರಿ ಸಸ್ಯಗಳಲ್ಲಿ ಮಾತ್ರ ಸ್ರವಿಸಲ್ಪಡುತ್ತದೆ. ಆದ್ದರಿಂದ ಈಗ ನಮ್ಮ ಕಾಡು 
ಹೂ ಸಸ್ಯ'ವನ್ನು 'ಕೀಟಾಹಾರಿ ಕಾಡು ಹೂ ಸಸ್ಯ'ವೆ೦ದು ನಿಸ್ಸಂದೇಹವಾಗಿ ಹೇಳಬಹುದು. 


ಆದರೆ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಗುರುತಿಸಿರುವ ಸುಮಾರು 800ಬಗೆಯ 
ಕೀಟಾಹಾರಿ ಸಸ್ಯಗಳಿಗೂ ನಮ್ಮ ಈ ಕಾಡು ಹೂ ಕೀಟಾಹಾರಿಗೂ ಸಣ್ಣ ವ್ಯತ್ಯಾಸವಿದೆ. 
ಸಾಮಾನ್ಯ ಕೀಟಾಹಾರಿ ಸಸ್ಯಗಳು ತಮ್ಮ ಕೀಟಾಹಾರವನ್ನು ಆಕರ್ಪಿಸುವ ದ್ರವ ಅಥವಾ 
ಅ೦ಟನ್ನು ತಾನು ಬಿಡುವ ಹೂವಿನಿಂದ ದೂರದಲ್ಲಿ ಇಟ್ನೆರುತ್ತದೆ. ಏಕೆಂದರೆ ತಮ್ಮ 
ಹೂವಿನ ಪರಾಗಸ್ಪರ್ಶ ಮಾಡಲು ಬರುವ ಕೀಟಿಗಳೂ ಸಹ ಅವುಗಳಿಗೆ 
ಆಹಾರವಾಗಬಹುದು. ಆದ್ದರಿಂದಲೇ ಈ ಅಂತರ ಇತ್‌. 
ಕಾಯ್ದುಶಸೂಳ್ಳುತ್ತವೆ. ಆದರೆ ನಮ್ಮ ಈ ಕಾಡು ಹೂ 
ಗಿಡದಲ್ಲಿ ಮಾತ್ರ ಕೀಟಗಳನ್ನು ಸಿಕ್ಕಿಸುವ ಮತ್ತು 
ಸೇವಿಸುವ ಆ ಅಂಟನ್ನು ತನ್ನ ಹೂವಿನ ಬಳಿಯೇ 
ಇಟ್ಟಿದೆ. ಈ ಕಾರಣದಿಂದಾಗಿ ಈ ಗಿಡ ಸ್ರವಿಸುವ 8 
ಅಂಟು ಕೇವಲ ಸಣ್ಣ ಕೀಟಗಳನ್ನು ಮಾತ್ರ ೫ 
ಹಿಡಿಯಬೇಕು. ದುಂಬಿ, ಚಿಟ್ಟಗಳಂತಹ ತನ್ನ ತ ಡೋ ನ್ಟ 
ಪರಾಗಸ್ಪರ್ಶಕಗಳನ್ನು ಹಿಡಿಯುವಂತಿರಬಾರದು. ಅದಕ್ಕೆಂದೇ ತಾ ಸ್‌ ಅಂಟಿ 
ದ್ರವ ದೊಡ್ಡ ದೊಡ್ಡ ಕೀಟಗಳನ್ನು ಹಿಡಿಯುವಷ್ಟು ಶಕ್ತಿಯುತವಾಗಿರುವುದಿಲ್ಲ. ಜೊತೆಗೆ ಈ 
ಕೆಳಗೆ ತೋರಿರುವ ಚಿತ್ರವನ್ನು ಗಮನಿಸಿದಲ್ಲಿ ಈ ಸಣ್ಣ ಸಣ್ಣ ಕೂದಲಿನೆಳೆಯಂತಿರುವ 
ಆಕಾರ ಮತ್ತು ಅಂಟು ಕೀಟಾಹಾರಿ ಸಸ್ಯಗಳು ಜೀವವಿಕಾಸದಲ್ಲಿ ಹೇಗೆ ಬದಲಾಗುತ್ತಾ 
ಬಂದಿವೆ ಎಂಬ ಸುಳಿವನ್ನೂ ಸಹ ಕೂಡುತ್ತದೆ. ಹಾಗಾಗಿ ಈ ಕೀಟಾಹಾರಿಗೆ "ಅರೆ ಕೀಟಾಹಾರಿ' 
ಎಂದರೆ ತಪ್ಪಾಗಲಾರದು. 


ಅದೇನೇ ಆದರೂ ಈ ಆಹಾರದಾಟದಲ್ಲಿ ಪಳಗಿದ ಜೀವಿ ಮಾತ್ರ ತನ್ನ ಪೀಳಿಗೆಯನ್ನು 
ಮುನ್ನಡೆ ಸಲಾದೀತು ಇಲ್ಲವಾದರೆ ಪಳೆಯುಳಿಕೆಯಲ್ಲೂ ನೋಡಲು ಸಿಗಬಹುದೆಂಬ 
ಯಾವುದೇ ಖಾತರಿಗಳಿಲ್ಲ. ` 


i ಲೆ ಜೈಕುಮಾರ್‌ ಆರ್‌. 
ಮೂಲ ಲೇಖನ: ScienceNewsforStudents ಕ "ಖನ: ಜೈಕು ಆ 


ಸ ಡಬ್ಲ್ಯೂ. ಸಿ. ಜಿ. ಬೆ೦ಗಳೂರು ಜಿಲ್ಲೆ 


ಚೂಟಿ ಹಾರು ಜೀಡವೇ, 
ಜಿಗಿದು ಎಲ್ಲಿ ಹೊರಟಿಹೆ? 


ಅತ, ಇತ್ತ ಇಣುಕುತ, 

ಮೇಲೆ ಕೆಳಗೆ ನೆಗೆಯುತ, 

ಹಿ೦ದೆ ಮುಂದೆ ಅಲೆದು 

ಏನು ಹೊಂಚು ಹಾಕಿಹೆ!? 

ಚುರುಕು ಹಾರು ಜೇಡವೇ 
ಅದೇನು ಮಾಟಿ ನಿನ್ನ ನೋಟಿ, 
ದೃಷ್ಟಿಯಲ್ಲಿ ಜಗಕೇ ಮುಕುಟಿ, 
ಅಷ್ಪದಿಕ್ಕೂ ಗೆದ್ದ ನೀನು 
ಬೆರಗುಗಣ್ಣಲೇನು ನೋಡುವೆ!? 
ಜಾಣ ಅಷ್ಟ ನೇತ್ರನೇ 
ಹೂವ ಮುತ್ತಿ ಮಧುವ ಹೀರಿ, 
ತುಡುಗು ಕೀಟಿವೆಲ್ಲ ಹಿಡಿದು, 
ಸೊಕ್ಕಿನಲ್ಲಿ ಮೆರೆವ ಜೇಡವನ್ನ 
ಹಿಡಿದು ಬುದ್ದಿ ಕಲಿಸುವೆ! 
ನಿಸರ್ಗ ಮಿತ್ರ ಶೂರನೇ 

ಚೂಟಿ ಹಾರು ಜೇಡವೇ, 

ಜಿಗಿದು ಎಲ್ಲಿ ಹೊರಟಿಹೆ!॥ 


- ಸಚಿನ್‌ ಬಿ. ಎಸ್‌. 
ಶಿವಮೊಗ್ಗ ಜಿಲ್ಲೆ 


© ಶ್ರದ್ದಾ ಕುಮಾರಿ ಕೆ. 
ಧಿ 


ಬೆಳ್ಗಣ, © ಕಾಂತರಾಜು ಡಿ. 


ಭಾರತ, ಇ೦ಡೋನೇಪ್ಯಾ, ಮಲೇಪ್ಯಾದ ಕಾಡುಗಳಲ್ಲಿ ಕಂಡುಬರುವ ಬೆಳ್ಳಣ್ಣ 
ಪಕ್ಷಿಯು ಗುಬ್ಬಚ್ಚಿ ಗಾತ್ರದ ಪಕ್ಷಿಯಾಗಿದ್ದು, ಕಣ್ಣಿನ ಸುತ್ತಲು ಬಿಳಿ ಅಂಚು ಹೊಂದಿರುವ 
ಹಕ್ಕಿಗಳ ಕುಟು೦ಬಕ್ಕ ಸೇರಿದೆ. ಇವುಗಳ ಮೈ ಮೇಲ್ಭಾಗ, ಕೊರಳು ಹಾಗೂ ಬಾಲವು ಹಳದಿ 
ಅಥವಾ ಹಸಿರು ಮಿಶ್ರಿತ ಹಳದಿ ಬಣ್ಣದ್ದಾಗಿದ್ದು, ಕಣ್ಣಿನ ಸುತ್ತಲೂ ಬಿಳಿ ಉ೦ಗುರವಿರುತ್ತದೆ. 
ಹೆಣ್ಣು ಹಾಗೂ ಗ೦ಡು ಪಕ್ಷಿಗಳ ಬಣ್ಣದಲ್ಲಿ ಯಾವುದೇ ವ್ಯತ್ಯಾಸ ಕ೦ಡುಬರುವುದಿಲ್ಲ. 
ಹೂಗಳಲ್ಲಿನ ಕೀಟ ಹಾಗೂ ಮಕರಂದವನ್ನು ಆಹಾರವಾಗಿ ಸೇವಿಸುವ ಈ ಪಕ್ಷಿ ಸದಾ 
ಹಿಂಡುಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಆದರೆ ಸ೦ತಾನೋತ್ಪತ್ತಿಯ ಸಮಯದಲ್ಲಿ ಮಾತ್ರ 
ತಾತ್ಕಾಲಿಕವಾಗಿ ಬೇರೆಯಾಗುತ್ತವೆ. ಬೆಳ್ಳಣ್ಣಗಳು ಇತರೆ ಪಕ್ಷಿಗಳ ಗೂಡು ಕಟ್ಟುವ 
ಸಾಮಗ್ರಿಗಳನ್ನು ಕದಿಯುತ್ತವೆ ಎಂದು ಹೇಳಲಾಗುತ್ತದೆ... ಇವುಗಳ ಒಂದು 
ಖವಿಶೇಪತೆಯೆ೦ದರೆ, ಇವು ಬೇರೆ ಪಕ್ಷಿಗಳ ಮರಿಗಳಿಗೂ, ಅ೦ದರೆ ಸಾಮಾನ್ಯವಾಗಿ ಬಾಲದಂಡೆ 
ಹಕ್ಕಿಗಳ ಮರಿಗಳಿಗೂ ಆಹಾರ ಉಣಿಸುವುದನ್ನು ಕಾಣಬಹುದು. ಸಾಧಾರಣವಾಗಿ 2 ತಿಳಿ 
ನೀಲಿ ಬಣ್ಣದ ಮೊಟ್ಟೆಗಳನ್ನಿಡುವ ಇವು ಸುಮಾರು 10 ದಿನಗಳು ಕಾವು ಕೊಟ್ಟು ಮರಿ 
ಮಾಡುತ್ತವೆ. ತ೦ದೆ ಮತ್ತು ತಾಯಿ ಹಕ್ಕಿಗಳೆರಡೂ ಸಂತಾನ ಪಾಲನೆಯಲ್ಲಿ ಸಮನಾಗಿ 
ಶ್ರಮಿಸುತ್ತವೆ. 


19 ಕಾನನ -ಡಿಸೆ೦ಬರ್‌ 2021 


ಬೇಲಿ ಚಟಕ 6 ಕಾ೦ತರಾಜು ಡಿ. 


ಬೇಲಿ ಚಟಕ ಪಕ್ಷಿಯು ಭಾರತದಾದ್ಯಂತ ಕಂಡುಬರುವ ಗುಬ್ಬಚ್ಚಿ ಗಾತ್ರದ 
ಪಕ್ಷಿಯಾಗಿದೆ. ಗಂಡು ಪಕ್ಷಿಯ ಪೃಷ್ಠ, ತಳ ಹೊಟ್ಟೆ ಮತ್ತು ರೆಕ್ಕೆಗಳಲ್ಲಿ ಬಿಳುಪು 
ತೇಪೆಗಳಿರುವ ಕಡು ಕಪ್ಪು ಬಣ್ಣವನ್ನು ಹೊಂದಿದೆ. ಹೆಣ್ಣು ಪಕ್ಷಿಯು ತಿಳಿ ತುಕ್ಕು ವರ್ಣದ 
ಪೃಷ್ಣವಿದ್ದ ಸಾಧಾರಣ ಕಂದು ಬಣ್ಣದ್ದಾಗಿದೆ. ಇವುಗಳಲ್ಲಿ ಕೆಲವು ಸ್ಮಳೀಯವಾದರೆ, 
ಇನ್ನೂ ಕೆಲವು ವಲಸೆ ಪಕ್ಷಿಗಳಾಗಿವೆ. ಸಣ್ಣ ಹುಳುಗಳನ್ನು ಹಿಡಿದು ತಿನ್ನಲು ಆಗಾಗ ನೆಲದ 
ಮೇಲಿಳಿಯುತ್ತವೆ. ಚಿಕ್‌-ಚಿಕ್‌ ಶಬ್ಧದಿಂದ ಪ್ರಾರಂಬಿಸಿ ಶಿಳ್ಳಿನಂತಹ ಧ್ವನಿಯನ್ನು 
ಹೊರಹೊಮ್ಮಿಸುತ್ತವೆ. ಈ ಹಾಡನ್ನು ಪ್ರಣಯಾಚರಣೆಯಲ್ಲಿ ಹಾಗೂ ಪ್ರತಿಸ್ಪರ್ಧಿಗಳನ್ನು 
ಎದುರಿಸಲು ಪ್ರತಿಭಟನಾ ಸೂಚಕವಾಗಿ ಹಾಡುತ್ತವೆ. ಇವುಗಳ ಸ೦ತಾನೋತ್ಪತ್ತಿಯ ಕಾಲ 
ಫೆಬ್ರವರಿಯಿ೦ದ ಆಗಸ್ಟ್‌ ತಿ೦ಗಳಾಗಿದ್ದು, ಮಾರ್ಚ್‌ ಹಾಗು ಜೂನ್‌ ತಿ೦ಗಳಲ್ಲಿ ಹೆಚ್ಚು 
ಉತ್ತು೦ಗದಲ್ಲಿರುತ್ತದೆ. 3 ರಿಂದ 5 ಮೊಟ್ಟೆಗಳನ್ನಿಡುವ ಇವುಗಳ ಮೊಟ್ಟೆಯ ಬಣ್ಣ 
ಕಲೆಯಿರುವ ತಿಳಿ ನೀಲಿ ಬಿಳುಪು. 


20 ಕಾನನ -ಡಿಸೆ೦ಬರ್‌ 2021 


ಚೋರೆಹಕ್ಕಿ ಚಾಣ 9 ಕಾಂತರಾಜು ಡಿ. 


ಏಪ್ಯಾ, ಯುರೋಪ್‌, ಆಫ್ರಿಕಾ ಮತ್ತು ಕೆಲವೊಮ್ಮೆ ಉತ್ತರ ಅಮೆರಿಕಾಗಳಲ್ಲಿ ಈ 
ಪಕ್ಷಿಗಳು ಕ೦ಡುಬರುತ್ತವೆ. ಹೆಣ್ಣು ಪಕ್ಷಿ ಗ೦ಡು ಪಕ್ಷಿಗಿ೦ತ ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ. 
ಉದ್ದನೆಯ ರೆಕ್ಕ ಹಾಗು ಬಾಲವನ್ನು ಹೊಂದಿರುವ ಈ ಹಕ್ಕಿಗಳು ಕಂದು ಮೈಬಣ್ಣದ 
ಜೊತೆಗೆ ಮೈಯ ಮೇಲ್ಭಾಗದಲ್ಲಿ ಕಪು ಚುಕ್ಕೆಗಳನ್ನು ಹಾಗು ಕೆಳಗೆ ಕಪ್ಪ 
ಗೆರೆಗಳನ್ನೊಳಗೊ೦ಡಿದೆ. ಅವುಗಳ ಬಣ್ಣದಿ೦ದಲೇ ಹೆಣ್ಣು ಹಾಗು ಗಂಡು ಪಕ್ಷಿಗಳಲ್ಲಿರುವ 
ವ್ಯತ್ಯಾಸವನ್ನು ಹೇಳಬಹುದು. ಕಡಿಮೆ ಕಪ್ಪ ಚುಕ್ಕೆಗಳು, ಗೆರೆಗಳು ಮತ್ತು ನೀಲಿ-ಬೂದಿ 
ಬಣ್ಣದ ಬಾಲವನ್ನು ಹೊಂದಿದ್ದರೆ ಅವು ಗಂಡು ಹಕ್ಕಿಯೆ೦ದು ಗುರುತಿಸಬಹುದು. ಹೆಣ್ಣು 
ಹಕ್ಕಿಗಳು ಕಂದು ಬಣ್ಣದ ಗೆರೆಗಳುಳ್ಳ ಬಾಲವನ್ನು ಹೊಂದಿರುತ್ತವೆ. ಎರೆ ಹುಳು, ಇಲಿಗಳು, 
ಕಷ್ಟೆ, ಹಲ್ಲಿ, ಕೆಲವು ಬಗೆಯ ಕೀಟಗಳು ಹಾಗೂ ಸಣ್ಣ ಪ್ರಾಣಿಗಳನ್ನು ತಿನ್ನುವ ಇವು ಸಣ್ಣ 
ಹಕ್ಕಿಗಳನ್ನೂ ಬೇಟೆಯಾಡುತ್ತವೆ. ಇವುಗಳು ಸುಮಾರು 3 ರಿಂದ 7 ಮೊಟ್ಟೆಗಳವ್ನಿಟ್ಟು ಮರಿ 
ಮಾಡುತ್ತವೆ. 


21 ಕಾನನ - ಡಿಸೆ೦ಬರ್‌ 2021 


ಬದನಿಕೆ ಹಕ್ಕಿ ಅಕಾ೦ತರಾಜು ಡಿ. 


ಭಾರತ, ಶ್ರೀಲಂಕಾ, ಬಾ೦ಗ್ಲಾದೇಶಗಳಲ್ಲಿ ಕಂಡುಬರುವ ಈ ಸಣ್ಣ ಪಕ್ಷಿಗಳ ಆಹಾರ 
ಹೂವಿನ ಮಕರಂದ. ಇವು ಕ್ಷಿಪ್ರ ಗತಿಯ ಚಿಲಿಪಿಲಿ ಧ್ವನಿಯ ಕರೆಯನ್ನು ಹೊಂದಿವೆ. ಬೂದಿ 
ಅಥವಾ ಆಲೀವ್‌ ಹಸಿರು ಮೈಬಣ್ಣ ಹಾಗು ಗುಲಾಬಿ ಬಣ್ಣದ ವಕ್ರ ಕೊಕ್ಕನ್ನೂ ಇವುಗಳು 
ಹೊಂದಿವೆ. ಈ ಹಕ್ಕಿಗಳು ಸಾಮಾನ್ಯವಾಗಿ ಹಣ್ಣುಗಳಿರುವ ಮರದಲ್ಲಿ ನಗರದ 
ಉದ್ಯಾನಗಳಲ್ಲಿ ಕಾಣಸಿಗುತ್ತವೆ. ಹೂವುಗಳ ಮಕರಂದ ಹೀರುತ್ತಾ ಸಣ್ಣ ಸಣ್ಣ 
ಹಣ್ಣುಗಳನ್ನು ಸೇವಿಸುತ್ತಾ ಪರಾಗಸ್ಪರ್ಶ ಕ್ರಿಯೆಗೆ ಸಹಾಯಮಾಡುತ್ತವೆ. ಇವುಗಳ 
ಸಂತಾನೋತ್ಪತ್ತಿಯ ಕಾಲ ಫೆಬ್ರವರಿಯಿಂದ ಜೂನ್‌ ತಿಂಗಳು. ಈ ಹಕ್ಕಿಗಳು 
ಸಂತಾನೋತ್ಪತ್ತಿಯ ಕಾಲದಲ್ಲಿ ಸುಮಾರು 2 ರಿ೦ದ 3 ಮೊಟೈೆಗಳನ್ನಿಟ್ಟು ಮರಿ ಮಾಡುತ್ತವೆ. 


ಚಿತ: ಕಾ೦ತರಾಜು ಡಿ. 
ಲೇಖನ: 


ನೀವೂ ಕಾನನಕ್ಕೆ ಬರೆಯಬಹುದು 


ಅ ಅರವಿಂದ ರಂಗನಾಥ್‌ 


ಪ್ರಪಂಚದಾದ್ಯ೦ತ ಪರ್ವತಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಅಂತರಾಷ್ಟೀಯ ಪರ್ವತದ 
ದಿನವನ್ನು ಪ್ರತೀ ವರ್ಷವು ಆಚರಿಸಲಾಗುತ್ತದೆ. ಡಿಸೆಂಬರ್‌ 2002 ಯುನೈಟೆಡ್‌ ನೇಶನ್‌ ಜನರಲ್‌ ಅಸೆಂಬ್ಲಿ 
ರೆಸಲ್ಯೂಪನ್‌ 57/245 ರ ಮೂಲಕ ಡಿಸೆಂಬರ್‌ 11 ಅಂತರಾಷ್ಟೀಯ ಪರ್ವತ ದಿನ ಎಂದು 
ಘೋಷಿಸಲಾಯಿತು. ಪರಿಸರ ವ್ಯವಸ್ಥೆಯಲ್ಲಿ ಪರ್ವತಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಸಿಹಿನೀರಿನ 
ನದಿಗಳು ಪರ್ವತ ಪ್ರದೇಶದಿಂದಲೇ ಹುಟ್ಟಿಕೊಂಡಿವೆ, ಹಾಗೂ ಮಳೆಕಾಡುಗಳಿ೦ದ ಹಿಡಿದು ಎತ್ತರದ 
ಮರುಭೂಮಿಗಳ ವರೆಗಿನ ವಿವಿಧ ಹವಾಮಾನಗಳನ್ನು ಪರ್ವತ ಪರಿಸರ ವ್ಯವಸ್ಥೆಯು ಒಳಗೊಂಡಿದೆ. 
ಆರೋಗ್ಯಕರ ಗಿಡಮೂಲಿಕೆಗಳು, ಔಪಧೀಯ ಸಸ್ಯಗಳು ಪರ್ವತ ಪ್ರದೇಶದಲ್ಲಿ ಕಾಣಸಿಗುತ್ತವೆ. ಪ್ರವಾಸಿಗರಿಗೆ 
ಇದು ಶಾಂತಿಯುತ ಸ್ಮಳವಾಗಿದೆ. 

ಈ ರೀತಿಯ ಪರಿಸರದ ಬಗೆಗಿನ ಮಾಹಿತಿಯನ್ನು ಒದಗಿಸಲು ಇರುವ ಕಾನನ ಇ-ಮಾಸಿಕಕ್ಕೆ 
ಮುಂದಿನ ತಿಂಗಳ ಸಂಚಿಕೆಗೆ ಲೇಖನಗಳನ್ನು ಆಹ್ವಾರವಿಸಲಾಗಿದೆ. ಆಸಕ್ತರು ಪರಿಸರಕ್ಕ ಸಂಬಂಧಿಸಿದ ಕಥೆ, 
ಕವನ, ಛಾಯಾಚಿತ್ರ, ಚಿತ್ರಕಲೆ, ಪ್ರವಾಸ ಕಥನಗಳನ್ನು ಕಾನನ ಮಾಸಿಕದ ಇ-ಮೇಲ್‌ ವಿಳಾಸಕ್ಕೆ 
ಕಳುಹಿಸಬಹುದು. 
ಕಾನನ ಪತ್ರಿಕೆಯ ಇ-ಮೇಲ್‌ ವಿಳಾಸ: 
ಅಂಚೆ ವಿಳಾಸ: 

Study House, 

ಕಾಳೇಶ್ವರಿ ಗ್ರಾಮ, 

ಆನೇಕಲ್‌ ತಾಲ್ಲೂಕು, 

ಬೆ೦ಗಳೂರು ನಗರ ಜಿಲ್ಲೆ, 

ಪಿನ್‌ ಕೋಡ್‌ : 560083. ಗೆ ಕಳಿಸಿಕೊಡಬಹುದು. 


23 ಕಾನನ -ಡಿಸೆ೦ಬರ್‌ 2021 


ನೆಕ್ರರ್‌ ನ 2021 


ಗಿಶರ್ಗನೆತೆಗೆ ನಯಣ 


KO | 


ಆಗಸ್ಟ್‌ * 2021 


ನಿನರ್ಗನೆನೆಗೆ ನಯಣ 


ನಿಕರ್ಗನೆಡೆಗೆ ಪಣ 


ರಿಶರ್ಗನೆತೆಗೆ ಪಯಣ ನಿಕಗ್ಗನೆಡೆಗೆ ಯಣ 


24 ಕಾನನ - ಡಿಸೆ೦ಬರ್‌ 2021 


